ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1564 (1838) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ಕೆ. ಪ್ರತಾಪಚಂದ್ರಶೆಟ್ಟಿ(ಸ್ಠ್ಥಳೀಯ ಸಂಸ್ಥೆಗಳ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 


ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


ಉತ್ತರಿಸುವ ಸಜಿವರು: 


ವಿಷಯ:  ಪದವಿಕಾಲೇಜುಗಳ ಕುರಿತು 


(ಅ) ರಾಜ್ಯದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜಿ ಪದವಿ ಕಾಲೇಜುಗಳ ಸಂಖ್ಯೆ ಎಷ್ಟು ; (ತಾಲ್ಲೂಕುವಾರು 
ಮಾಹಿತಿ ನೀಡುವುದು) ಹೊಸದಾಗಿ ಪ್ರಥಮ ದರ್ಜಿ ಕಾಲೇಜುಗಳನ್ನು ಪ್ರಾರಂಬಿಸಲು ಅಗತ್ಯವಾದ 
ಮಾನದಂಡಗಳು ಯಾವುವು ; (ಸುತ್ತೋಲೆಯ ಪ್ರತಿಯನ್ನು ಒದಗಿಸುವುದು) 


(ಆ) ಉಡುಪಿ ಜಿಲ್ಲೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಪದವಿ ಕಾಲೇಜುಗಳ ಸಂಖ್ಯೆ ಎಷ್ಟು ; 
ಅವುಗಳಲ್ಲಿ ಬೋಧಿಸಲ್ಪಡುವ ವಿಷಯಗಳು ಯಾವುವು ; ಅವುಗಳ ವಿದ್ಯಾರ್ಥಿಗಳ ಸೀಟ್‌ ಸಾಮಥ್ರ್ಯ 
ಎಷ್ಟು ; ಖಾಲಿಯಿರುವ ಸೀಟ್‌ಗಳ ಸಂಖ್ಯೆ ಎಷ್ಟು; ಹೆಚ್ಚುವರಿ ಸೀಟ್‌ನ ಬೇಡಿಕೆ ಇದೆಯೇ; ಈ 
ಕಾಲೇಜುಗಳಿಗೆ ಮಂಜೂರಾತಿಯಾದ ಹುದ್ದೆಗಳು ಯಾವುವು ಮತ್ತು ಕೊರತೆಯಿರುವ ಹುದ್ದೆಗಳು 
ಯಾವುವು; ಕೊರತೆಯನ್ನು ಯಾವಾಗ ತು೦ಂಬಲಾಗುವುದು ; (ತಾಲ್ಲೂಕುವಾರು, ಕಾಲೇಜುವಾರು 
ಮಾಹಿತಿಯನ್ನು ನೀಡುವುದು) 


(ಇ) ಉಡುಪಿ ಜಿಲ್ಲೆಯಲ್ಲಿರುವ ಖಾಸಗಿ ಪ್ರಥಮ ದರ್ಜಿ ಪದವಿ ಕಾಲೇಜುಗಳ ಸಂಖ್ಯೆ ಎಷ್ಟು ; 
ಅವುಗಳಲ್ಲಿ ಭೋಧಿಸಲ್ಪಡುವ ವಿಷಯಗಳು ಯಾವುವು ; ಅವುಗಳ ವಿದ್ಯಾರ್ಥಿಗಳ ಸೀಟ್‌ ಸಾಮಥ್ಯ; 
ಎಷ್ಟು ; ಖಾಲಿಯಿರುವ ಸೀಟ್‌ಗಳ ಸಂಖ್ಯೆ ಎಷ್ಟು ; (ತಾಲ್ಲೂಕುವಾರು, ಕಾಲೇಜುವಾರು 
ಮಾಹಿತಿಯನ್ನು ನೀಡುವುದು) 


(ಈ) ಬಹುತೇಕ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳು ನಗರ ಕೇಂದ್ರಿತವಾಗಿರುವುದರಿಂದ ಗ್ರಾಮೀಣ 
ಬಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಪ್ರಥಮ ದರ್ಜಿ 
ಕಾಲೇಜುಗಳನ್ನು ಪ್ರಾರಂಭಿಸುವ ಉದ್ದೇಶ ಸರ್ಕಾರದ ಮುಂದಿದೆಯೇ? (ಹೌದಾದರೆ, ಉಡುಪಿ 
ಜಿಲ್ಲೆಯ ಪ್ರಸ್ತಾವಿತ ಕಾಲೇಜುಗಳ ಕುರಿತು ಮಾಹಿತಿಯನ್ನು ನೀಡುವುದು) 


